ಕರ್ನಾಟಕ ವಿಧಾನ ಪರಿಷತ್ತು 


1 ಚುಕ್ಕೆ ಗುರುತಿನ ಪ್ರಕ್ನೆ ಸಂಖ್ಯೆ 


2] ಸದಸ್ಯರ ಹೆಸರು 


3] ಉತ್ತರಿಸುವ ದಿನಾಂಕ 
4] ಉತ್ತರಿಸುವ ಸಚಿವರು 


1218 

ಶ್ರೀ ಆಯನೂರು ಮಂಜುನಾಥ್‌ 
(ಪದವೀಧರ ಕ್ಷೇತ್ರ) 

PE RVAES 

ಗೃಹ ಸಚಿವರು 


ಪೊಲೀಸ್‌ ಇಲಾ ಲ 
ನಿರ್ವಹಿಸುತ್ತಿರುವ ಸಿಬ್ಬಂದಿಗಳಿಗೆ ಸರ್ಕಾರದ 
ಸುತ್ತೋಲೆ ಸಂಖ್ಯೆ :  ಆ.ಇ.ಟಿ.ಪಿ/ಗಎಫ್‌.ಪಿ 
2021, ದಿನಾಂಕ :03.08.2021 ಹಿಂದಿನ 
ಆರ್ಥಿಕ ವರ್ಷದ/ವರ್ಷಗಳ ವೇತನ 
ಬಾಕಿಯನ್ನು ಸೆಳೆಯಲು, ನಿರ್ದಿಷ್ಟ 
ಅನುಮೋದನೆಯನ್ನು ನೀಡಿ, ಬಾಕಿ ಇರುವ 
ವೇತನವನ್ನು 
ಮಂಜೂರಾತಿ 
ಹೊರಡಿಸಲಾಗಿದೆಯೇ ; 


ಸರ್ಕಾರದ 
ಆದೇಶವನ್ನು 


ಪಾವತಿಸಲು 


ಕರ್ತೆವ್ನ 1 


ಉತ್ತರ 
Ko ಪೊಲೀಸ್‌ ಇಲಾಖೆಯಲ್ಲಿ ಮುಂಬಡ್ತಿ ವೇತನ ಬಾಕಿ, 


ರಡಿಸಿದ್ಲ 


ಬಹು” 


ಬಾಕಿಯನ್ನು 
(ವಿವರ ನೀಡುವುದು) 


ಆದೇಶದನ್ನೆಯ 


ಪೂ 


ಪಾವತಿಸಲಾಗಿದೆಯೇ ; 


ಇ) ಇಲ್ಲವಾದಲ್ಲಿ ಕಾರಣವೇನು ? | 


ಸಂಖ್ಯೆ; ಹೆಚ್‌ಡಿ 120 ಇಎಫ್‌ ಎಸ್‌ 2021 


ಕಾಲಬದ್ದ ವೇತನ ಬಡ್ತಿ, ವಾರ್ಷಿಕ ವೇತನ ಬಡ್ತಿ ಮತ್ತು 
ಹೊಸದಾಗಿ ನೇಮಕಗೊಂಡಿರುವ ಸಿಬ್ಬಂದಿಗಳಿಗೆ ಕೆಜಿಐಡಿ 
ಸಂಖ್ಯೆ ಹಾಗೂ ಎನ್‌ಪಿಎಸ್‌ ಫ್ರಾನ ಖಾತೆ ಸಂಖ್ಯೆ 
ದೊರೆಯುವವರೆಗೂ ಹೆಚ್‌ಆರ್‌ಎಂಎಸ್‌ ತಂತ್ರಾಂಶದಲ್ಲಿ 
ವೇತನವನ್ನು ಸೆಳೆಯಲು ಸಾಧ್ಯವಾಗದ ಹಿನ್ನೆಲೆಯಲ್ಲಿ ಹಿಂದಿನ | 
ಸಾಲಿನ ವೇತನ ಭತ್ಯೆ ಪಾವತಿಸಲು ಒಟ್ಟಾರೆ ರೂ.105.95 
ಕೋಟಿಗಳ ವೇತನವನ್ನು ಮತ್ತು ಭತ್ಯೆಯನ್ನು ಪಾವತಿಸಲು 
ಆರ್ಥಿಕ ಇಲಾಖೆಯ ಪತ್ರ ಸಂಖ್ಯೆ: ಆಇ 451 ಮೆಚ್ಚ 
11/2021, ದಿನಾಂಕ: 16.12.2021ರಲ್ಲಿ ಸಾಲಿನ 
ಆಯವ್ಯಯದಲ್ಲಿ ಲಭ್ಯವಿರುವ ಅನುದಾನದಿಂದ ಸೆಳೆಯಲು 
ಅನುವು ಮಾಡುವಂತೆ ಸುತ್ತೋಲೆ ಸಂಖ್ಯೆಆಇ 01 ಟಿಎಫ್‌ಪಿ 
2021, ದಿನಾ೦ಕ:3-8-2021 ರಲ್ಲಿನ ಷರತ್ತನ್ನು ಸಡಿಲಿಸಿ ಬಾಕಿ 
ವೇತನವನ್ನು ಸೆಳೆಯಲು ಅವಕಾಶ ನೀಡುವಂತೆ ಖಜಾನೆ 
ಆಯುಕ್ತರು, ಖಜಾನೆ ಆಯುಕ್ತಾಲಯ ಇವರಿಗೆ ಈಗಾಗಲೇ 
ನಿರ್ದೇಶನ ನೀಡಲಾಗಿರುತ್ತದೆ. ಅದರಂತೆ ಬಾಕಿ ವೇತನವನ್ನು 
ಪಾವತಿಸಲು ರಾಜ್ಯ ಹುಜೂರ್‌ ಖಜಾನೆ ಮತ್ತು ಜಿಲ್ಲಾ. 
ಖಜಾನಾಧಿಕಾರಿಗಳು ಕ್ರಮಕ್ಕೆಗೊಳ್ಳುತ್ತಾರೆ. | 


ಪ್ರಸಕ್ತ 


